1 ಚುಜ್ಳಿಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


೫ ಸದಸ್ಯರ ಹೆಸರು 


3) ಉತ್ತರಿಸಬೇಕಾದ ದಿನಾಂಕ 
4) ಉತ್ತರಿಸಬೇಕಾದ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು, 


2018 

ಶ್ರೀ ಘೋಟ್ಸೆಕರ ಶ್ರೀಕಾಂತ ಲಕ್ಷ್ಮಣ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
24-03-2021 

ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 


ಪ್ರಶ್ನೆ 


ಉತ್ತರ 


ಅ) 


2019-20ನೇ ಸಾಲಿನಲ್ಲಿ 
ಕಾರವಾರ ಜಿಲ್ಲೆಯಲ್ಲಿ 
ಮೀನುಗಾರಿಕೆ ಇಲಾಖೆ 
ವತಿಯಿಂದ ಮೀನು 
ಮರಿಗಳನ್ನು ಕೆರೆಗಳಲ್ಲಿ 
ಸಾಕಾಣೆ ಮಾಡಲು 
ಅನುಸರಿಸಲಾಗಿರುವ 
ಕ್ರಮಗಳೇನು; 
(ಸಂಪೂರ್ಣ ಮಾಹಿತಿ 
ನೀಡುವುದು) 


ಕಾರವಾರ ಜಿಲ್ಲೆಯಲ್ಲಿ 86 ಇಲಾಖಾ ಕೆರೆಗಳು ಹಾಗೂ 08 
ಜಲಾಶಯಗಳಿದ್ದು, ಈ ಹೈಕಿ 2019-20ನೇ ಸಾಲಿನಲ್ಲಿ 84 ಇಲಾಖಾ ಕೆರೆಗಳ 
ಮೀೀನು ಪಾಶುವಾರು ಹಕ್ಕನ್ನು ಗುತಿಗೆ/ಟೆ೦ಂಡರ್‌-ಕಂ-ಹರಾಜು ಮೂಲಕ 
ಹಾಗೂ ಧರ್ಮ ಜಲಾಶಯವನ್ನು ಪರವಾನಗಿ ನೀಡುವುದರ ಮೂಲಕ 
ವಿಲೇವಾರಿ ಮಾಡಲಾಗಿರುತ್ತದೆ. ಮೀನು ಪಾಶುವಾರು ಹಕ್ಕನ್ನು ಪಡೆದ 
ಯಶಸ್ವಿ ಬಿಡ್‌ದಾರರು ಇಲಾಖಾ ಗುತ್ತಿಗೆ ನಿಯಮಾವಳಿ 2014ರ ಅನುಬಂಧ- 
14 ಕಂಡಿಕೆ-14ರಂತೆ ಕೆರೆಗಳಲ್ಲಿ ಬಿತ್ತನೆ ಮೀನುಮರಿಗಳನ್ನು ಬಿತ್ತನೆ ಮಾಡಿ 
ಸಾಕಾಣಿಕೆ ಮಾಡುತ್ತಿರುತ್ತಾರೆ. ಪರವಾನಗಿ ನೀಡುವ ಜಲಾಶಯಗಳಲ್ಲಿ 
ಇಲಾಖಾ ವತಿಯಿಂದ ಬಲಿತ ಬಿತ್ತನೆ ಮೀನುಮರಿಗಳನ್ನು ಹಾಗೂ ಜಿಲ್ಲಾ 
ಪಂಚಾಯತ್‌ ಕಾರ್ಯಕ್ರಮದಡಿ ಬಿತ್ತನೆ ಮೀನುಮರಿಗಳನ್ನು ದಾಸ್ತಾನು 
ಮಾಡಲಾಗುತ್ತಿದ್ದು, 2019-20ನೇ ಸಾಲಿನಲ್ಲಿ ಮುಂಡಗೋಡ ತಾಲ್ಲೂಕಿನ 
ಧರ್ಮ ಜಲಾಶಯದಲ್ಲಿ ರಾಜ್ಯ ವಲಯದ ಜಲಾಶಯ ಅಭಿವೃದ್ಧಿ 
ಕಾರ್ಯಕ್ರಮದಡಿ 1.55 ಲಕ್ಷ ಬಲಿತ ಬಿತ್ತನೆ ಮೀನುಮರಿ ಹಾಗೂ ಜಿಲ್ಲಾ 
ಪಂಚಾಯತ್‌ ಕಾರ್ಯಕ್ರಮದಡಿ 3.70 ಲಕ್ಷ ಬಿತ್ತನೆ ಮೀನುಮರಿಗಳನ್ನು 
ದಾಸ್ತಾನು ಮಾಡಿ, ಮೀನು ಸಾಕಾಣಿಕೆ ಮಾಡಲಾಗಿರುತ್ತದೆ. 


ಸ್ವಂತ ಕೆರೆಗಳಲ್ಲಿಯೂ ಸಹ ಮೀನು ಸಾಕಾಣಿಕೆ ಕೈಗೊಳ್ಳಲು ಇಲಾಖಾ 
ವತಿಯಿಂದ ಮೀನುಮರಿಗಳನ್ನು ನಿಗದಿತ ದರದಲ್ಲಿ ಮಾರಾಟ 
ಮಾಡಲಾಗುತ್ತಿದೆ. 


ಆ) 


ಕಳೆದ ಮೂರು ವರ್ಷ 
ಗಳಿಂದ ಕಾರವಾರ 
ಜಿಲ್ಲೆಯ ವಿವಿಧ 
ತಾಲ್ಲೂಕುಗಳಲ್ಲಿ ಕೆರೆ 
ಗಳಲ್ಲಿ/ಡ್ಯಾಂ/ಕಟ್ಟೆ 
ಗಳಲ್ಲಿ ಮೀನು 
ಸಾಕಾಣಿಕೆಗಾಗಿ 
ನೀಡಿರುವ ಅನುದಾನ 
ವೆಷ್ಟು; 

(ವರ್ಷವಾರು ಹಾಗೂ 
ಜಿಲ್ಲಾವಾರು 


ಸಂಪೂರ್ಣ ವಿವರ 


ನೀಡುವುದು) 


ಕಳೆದ ಮೂರು ವರ್ಷಗಳಿಂದ ಕಾರವಾರ ಜಿಲ್ಲೆಯ ವಿವಿಧ ತಾಲ್ಲೂಕು 
ಗಳಲ್ಲಿ ಕೆರೆಗಳಲ್ಲಿ! ಡ್ಯಾಂ/ ಕಟ್ಟೆಗಳಲ್ಲಿ ಮೀನು ಸಾಕಾಣಿಕೆಗಾಗಿ ನೀಡಿರುವ 
ಅನುದಾನದ ವಿವರಗಳು ಕೆಳಕಂಡಂತಿರುತ್ತದೆ:- 


(ರೂ.ಗಳಲ್ಲಿ) 

ಹ್‌ ತಾಲ್ಲೂಕು 2017-18 | 2018-19 | 2019-20 

1 ಕಾರವಾರ ಈ - - 

2 ಶಿರಸಿ 24953 - 25,104 

3 [ಸಿದ್ಧಾಪುರ ಪ - - 

4 | ಮುಂಡಗೋಡ 2,10,400 - 2,52,982 

5 ಹಳಿಯಾಳ - - 16,336 

6 ಜೋಯಡಾ - - - 


mS 


[ಕಾರವಾರ ಜಲ್ಲೆಯ ಧನನಾನ ಇಯ ವಿವಿಧ ತಾಲೂಸುಗಳಲ್ಲಿ ಕಳೆದ "ಮೂರು 
ವಿವಿಧ ತಾಲ್ಲೂಕು ವರ್ಷಗಳಲ್ಲಿ ಕೆರೆಗಳಲ್ಲಿ/ಡ್ಯಾಂ/ಕಟ್ಟೆಗಳಲ್ಲಿ ಮೀನು ಸಾಕಾಣಿಕೆ ಸಂಬಂಧ 
ಗಳಲ್ಲಿ ಕಳೆದ ಮೂರು | ಟೆಂಡರ್‌ ಕರೆಯಲಾದ ವರ್ಷವಾರು ಹಾಗೂ ತಾಲ್ಲೂಕುವಾರು ಸಂಪೂರ್ಣ 
ವರ್ಷಗಳಿಂದ ಎಷ್ಟು | ಮಾಹಿತಿಗಳನ್ನು ಕೆಳಕಂಡಂತೆ ನೀಡಲಾಗಿದೆ. 
ಫೆರೆಗಳಲ್ಲಿ/ಡ್ಯಾಂ/! 
ಕಟ್ಟೆಗಳಲ್ಲಿ ಮೀನು ಟಿ ತಾಲ್ಲೂಹು (2017-18 | 2018-19 2019 
ಸಾಕಾಣಿಕೆ ಟಿಂಡರ್‌ © 20 
ಕರೆಯಲಾಗಿದೆ: 1 [ಕಾರವಾರ 02 02 02 
(ವರ್ಷವಾರು ಹಾಗೂ 2 ಶಿರಸಿ 17 17 17 
ತಾಲ್ಲೂಕುವಾರು 3 |ಸಿದಾಪುರ 02 02 02 
ಸಂಪೂರ್ಣ ಮಾಹಿತಿ ೫ ಮುಂಡಗೋಡ | 26 26 26 
ನೀಡುವುದು) 

5 '|ಹಳಿಯಾಳ 33 30 - 35 
6 |ಜೊಯಡಾ 02 02 02 

ಈ) ಈ ಅವಧಿಯಲ್ಲಿ ಈ ಅವಧಿಯಲ್ಲಿ ಹನು ಸಾಾಣಿಕೆಗಾಗಿ ಜಾರಿಗೊಳಿಸಲಾದ 
ಮೀನು ಸಾಕಾಣಿಕೆಗಾಗಿ | ಯೋಜನೆಗಳಿಗೆ ವರ್ಷವಾರು ಹಾಗೂ ಕಾರವಾರ ಜಿಲ್ಲೆಯ ತಾಲ್ಲೂಕುವಾರು 
ಸರ್ಕಾರದಿಂದ ಯಾವ | ಸಂಪೂರ್ಣ ಮಾಹಿತಿಗಳನ್ನು ಕೆಳಕಂಡಂತೆ ನೀಡಲಾಗಿದೆ. 
ಯಾವ ಯೋಜನೆ (ರೂ.ಗಳಲ್ಲಿ) 
ಗಳಲ್ಲಿ ಎಷ್ಟೆಷ್ಟು a ತಾಲ್ಲೂಕು | 2017-18 | 2018-19 | 2019-20 
ಅನುದಾನವನ್ನು F ಅನಾ ಗವಕವಾರ 
ನೀಡಲಾಗಿದೆ; A a less y - - 

ಮೀನುಗಾರಿಕೆ _ 
(ವರ್ಷವಾರು ಹಾಗೂ || ಅಭಿವೃದ್ಧಿಗೆ ಶಿರಸಿ 34,953 > 59,704 
ಕಾರವಾರ ಜಿಲ್ಲೆಯ ಸಹಾಯಧನ ಸಿದ್ಧಾಪುರ ಮ ಹ 
ಯ 
ತಾಲ್ಲೂಕುವಾರು ಯೋಜನೆಯಡಿ [ಮುಂಡಗೋಡ | - 32382 
ಸಂಪೂರ್ಣ ಮಾಹಿತಿ 4 
ನೀಡುವುದು) ಖರೀದಿಗೆ ಹಳಿಯಾಳ ಣು - 16,336. 
ಸಹಾಯಧನ 
2) ರಾಜ್ಯ ವಲಯ | ಕಾರವಾರ * ಥೆ s 
ಜಲಾಶಯಗಳಲ್ಲಿ ERE - § 
ಮೀನುಮರಿ A 
ಬಿತ್ತನೆ ಸಿವ್ಮಾಪುರ 2 2 K 
ಮುಂಡಗೋಡ | 2,00,400 - 1,36,000 
ಹಳಿಯಾಳ ಈ _ = 


4 


ಉ) 


ಕಾರವಾರ ಜಿಲ್ಲೆಯಲ್ಲಿ 
2019-20ನೇ ಸಾಲಿನಲ್ಲಿ 
ಮೀನುಗಾರಿಕೆ ಇಲಾಖೆ 
ವತಿಯಿಂದ 
ಮತ್ಯಾಶ್ರಯ 
ಯೋಜನೆಯಡಿಯಲ್ಲಿ 
ಮಂಜೂರು 
ಮಾಡಲಾಗಿರುವ 
ಮನೆಗಳಷ್ಟು; 
ಫಲಾನುಭವಿಗಳನ್ನು 
ಆಯ್ಕೆ ಮಾಡಲು 
ಅನುಸರಿಸಲಾಗಿರುವ 
ಮಾನದಂಡಗಳೇನು? 
(ಕಾರವಾರ ಜಿಲ್ಲೆಯ 
ತಾಲ್ಲೂಕುವಾರು 
ಸಂಪೂರ್ಣ ಮಾಹಿತಿ 
ನೀಡುವುದು) 


2019-20ನೇ ಸಾಲಿನಲ್ಲಿ ಮತ್ತ್ಯಾಶ್ರಯ ಯೋಜನೆಯಡಿ ಕಾರವಾರ 
ಜಿಲ್ಲೆಗೆ ಯಾವುದೇ ಮನೆಗಳು ಮಂಜೂದಾಗಿರುವುದಿಲ್ಲ. 
ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಈ ಕೆಳಗಿನ ಮಾನದಂಡಗಳನ್ನು 
ಅನುಸರಿಸಲಾಗುತ್ತಿದೆ:- 


1. ಫಲಾನುಭವಿಯು ಹುಟ್ಟು ವೃತ್ತಿಯಲ್ಲಿ ಮೀನುಗಾರನಾಗಿರಬೇಕು, 
ಮೀನುಗಾರಿಕೆಗೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿರು 
ವವರನ್ನು ಸಹ ಆಯ್ಕೆ ಮಾಡಬಹುದಾಗಿದೆ. - ' 


2 ಫಲಾನುಭವಿಯು ವಿವಾಹಿತನಾಗಿರಬೇಕು. 
3. ಫಲಾನುಭವಿ ಸ್ವಂತ ನಿವೇಶನ ಹೊಂದಿರತಕ್ಕದ್ದು 


4. ಫಲಾನುಭವಿಯು ಸ್ಥಳೀಯ ಮೀನುಗಾರರ ಸಹಕಾರ ಸಂಘದ 
ಸದಸ್ಯನಾಗಿರಬೇಕು. ಇಲ್ಲದಿದ್ದಲ್ಲಿ, ಕಳೆದ ಮೂರು ವರ್ಷಗಳಿಂದ 
ಮೀನುಗಾರಿಕೆಯಲ್ಲಿ ತೊಡಗಿರುವ ಬಗ್ಗೆ ಸಂಬಂಧಿಸಿದ ತಾಲ್ಲೂಕು 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ದೃಢೀಕರಿಸಬೇಕು. 

5, ಫಲಾನುಭವಿಯು ಸರ್ಕಾರದ ಇತರೆ ವಸತಿ ಯೋಜನೆಯಡಿ 
ಸೌಲಭ್ಯವನ್ನು ಪಡೆದಿರಬಾರದು ಈ ಬಗ್ಗೆ ಸಂಬಂಧಪಟ್ಟ ಗ್ರಾಮ 
ಪಂಚಾಯತಿ, ಮುನಿಸಿಪಾಲಿಟಿ, ನಗರಸಭೆ ಮುಂತಾದ ಸಂಸ್ಥೆಗಳಿಂದ 
ದೃಢೀಕರಣ ಹೊಂದಿರತಕ್ಕದ್ದು. 


6. ಫಲಾನುಭವಿಯು ಆರ್ಥಿಕವಾಗಿ ಹಿಂದುಳಿದವರಾಗಿರತಕ್ಕದ್ದು. 


ಸಂಖ್ಯ: ಪಸಂಮೀ ಇ-120 ಮೀಇಯೋ 2021 


ಮೀನುಗಾರಿಕೆ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


